ಕರ್ನಾಟಿಕ ವಿಧಾನ ಪರಿಷತ್ತು, 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


226 


ಡಾ॥| ಕೆಗೋವಿಂದರಾಜ್‌ 
- (ವಿಧಾನ ಸಭೆಯಿಂದ ಚುನಾಯಿತರಾದವರು 


17.02.2022 3: 


ಮಾನ್ಯ ಜಲಸಂಪನ್ಮೂಲ ಸಚಿವರು. 


ಪ್ರಶ್ನೆ ಸ 


ಇಲಾಖಾ ಉತ್ತರ 


ಪ್ರ.ಸಂ 
1 


ಕರ್ನಾಟಿಕ ನೀರಾವರಿ ನಿಗಮ 
ನಿಯಮಿತ ವ್ಯಾಪ್ತಿಯ ಅಥಣಿಯ 
ಬ್ಯಾರೇಜ್‌ ನಾಲಾ ವಿಭಾಗದಲ್ಲಿ 8 ನಕಲಿ 
ಬಿಲ್ಲುಗಳನ್ನು ಸೃಷ್ಠಿಸಿ ರೂ.1660 
ಕೋಟಿ ದುರ್ಬಳಕೆ ಮಾಡಿದ ಪ್ರಕರಣ 
ಹಾಗೂ ಅದೇ ನಿಗಮದ ಕಲಬುರಗಿ 
ಮತ್ತು ಮುನಿರಾಬಾದ್‌ ವಲಯ 
ಕಛೇರಿಗಳಲ್ಲಿ 20 ನಕಲಿ ಬಿಲ್‌ ಗಳನ್ನು 
ಸೃಷ್ಠಿಸಿ ರೂ.11.73 ಕೋಟಿ 
ದುರುಪಯೋಗಪಡಿಸಿದ ಪ್ರಕರಣ 
ಬಯಲಿಗೆ ಬಂದಿರುವ ಬಗ್ಗೆ 
ವರದಿಯಾಗಿರುವುದು ನಿಜವೇ; 


ಹೌದು. 


ಹಾಗಿದ್ಮಲ್ಲಿ, ಈ ಅಕ್ರಮಗಳಿಗೆ 
ಕಾರಣಕರ್ತರು ಯಾರು; ಹಾಗೂ ಅವರ 
ಮೇಲೆ ತೆಗೆದುಕೊಂಡಿರುವ ಶಿಸ್ತು 
ಕ್ರಮಗಳೇನು; ಸರ್ಕಾರ ಕ್ಕಾದ ನಷ್ಟ 
ವಸೂಲಿಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು; 
(ವಿವರ ನೀಡುವುದು) ಹಾಗೂ ಇಂತಹ 
ಅಕ್ರಮಗಳು ಆಗಾಗ ಜರುಗುತ್ತಿದ್ದು 
ಇಂತಹ ಘಟನೆಗಳು 
ಪುನರಾವರ್ತೆಯಾಗದಂತೆ ತಡೆಯಲು 
ಸರ್ಕಾರವು ತೆಗೆದುಕೊಂಡಿರುವ 
ಪರಿಣಾಮಕಾರಿ ಹಾಗೂ ಕರಿಣ 
ಕ್ರಮಗಳ ಬಗ್ಗೆ ವಿವರ ನೀಡುವುದು; 


ವಿವರಗಳನ್ನು ಅನುಬ೦ಧದಲ್ಲಿನೀಡಿದೆ. 


ಇಂತಹದೇ ವಂಚನೆಗಳು ಇತರ 
ನೀರಾವರಿ ನಿಗಮಗಳಲ್ಲೂ, 
ನಡೆದಿರುವುದು ನಿಜವೇ (ವಿವರಗಳನ್ನು 
ನೀಡುವುದು) 


ಪ್ರಸ್ತುತ ಇಂತಹ ಯಾವುದೇ ಪ್ರಕರಣಗಳು 
ವರದಿಯಾಗಿರುವುದಿಲ್ಲ. 


ಇಡತ ಸಂಖ್ಯೆ: 12 ಸೇಇವಿ 2022 


A 


(ಗೋವಿಂದ,ಪ6 $ ಔ. ಕಾರಜೋಳ) 
ಜಲಸಂಪನ್ನೂಲ ಸಚಿವರು 


-2- 


ಶ್ರೀ ದೀಪಕ್‌ ಎ. ಮೂಡಲಗಿ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಚೇರಿ. 
ಲೆಕ್ಕ ಪರಿಶೋಧಕ ಅಚ್ಚುಕಟ್ಟು ಪ್ರದೇಶಾಭಿವೃದ್ದಿ ಪ್ರಾಧಿಕಾರ (ಕಾಡಾ), 

- ವಿಭಾಗ ಸಂ2 ಮ & ಘ ಯೋಜನೆಗಳು, 
ಜಮಖಂಡಿ 


(ಇ) ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಈ ಕೆಳಕಂಡ ಅಧಿಕಾರಿ / ನೌಕರರ ವಿರುದ್ಧ ಕ್ರಿಮಿನಲ್‌ 
ಮೊಕದ್ದಮೆ ದಾಖಲಿಸುವುದರ ಜೊತೆಗೆ ಇವರುಗಳ ಹಾಗೂ ಇವರ ವಾರಸುದಾರರ ಸ್ಥಿರಾಸ್ತಿ ಹಾಗೂ 
ಚರಾಸ್ತಿಗಳನ್ನು ಪರಬಾರೆ ಮಾಡದಂತೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಹಾಗೂ ಇವರುಗಳು 
ಹೊಂದಿರುವ ಬ್ಯಾಂಕ್‌ ಖಾತೆಗಳನ್ನು ತಕ್ಷಣವೇ ಸ್ಮಗಿತಗೊಳಿಸಲು ವಿಯಮಾನುಸಾರ ಕುಮ 
ಜರುಗಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಇವರಿಗೆ 
ನಿರ್ದೇಶಿಸಲಾಗಿದೆ: 


. | ಅಧಿಕಾರಿ / ನೌಕರರ ಹೆಸರು ಮತ್ತು 
ಪದನಾಮ 


ಕರ್ತವ್ಯ ನಿರ್ವಹಿಸುತ್ತಿದ್ದ ಹುದ್ದೆ 


ಶ್ರೀ ಎಸ್‌.ಎನ್‌. ವರದರಾಜು 


W ಮುಖ್ಯ ಲೆಕ್ಕಾಧಿಕಾರಿ 


ಮುಖ್ಯ ಲೆಕ್ಕಾಧಿಕಾರಿ, ಕರ್ನಾಟಕ ನೀರಾವರಿ 
ನಿಗಮ ನಿಯಮಿತ, ಧಾರವಾಡ 


ನೀರಾವರಿ ನಿಗಮ ನಿಯಮಿತ, ಧಾರವಾಡ 

ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿ, ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ, ಧಾರವಾಡ 
ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿ ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ, ಧಾರವಾಡ 
ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿ ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ, ಧಾರವಾಡ 
ಮುಖ್ಯ ಹಣಕಾಸು ಅಧಿಕಾರಿ ಸ್ಮಾರ್ಟ್‌ ಸಿಟಿ. | 
ಬೆಳಗಾವಿ - 
ಕಾರ್ಮಪಾಲಕ ಇಂಜಿನಿಯರ್‌ರವರ ಕಚೇರಿ, 
ಅಚ್ಚುಕಟ್ಟು ಪ್ರದೇಶಾಭಿವೃದ್ದಿ , ಪ್ರಾಧಿಕಾರ 
ಣಾಡಾ), ವಿಭಾಗ ನಂ.೭ ಮ & ಘ ಯೋಜನೆಗಳು, 
ಜಮಖಂಡಿ 


. | ಶ್ರೀಮತಿಶೀಲಾಡಿಸಿ. 
ಲೆಕ್ಮಾಧೀಕ್ಷಕಿ 

ಶ್ರೀ ವಿನಾಯಕ ಅರ್ಕಸಾಲಿ 
ಲೆಕ್ಮಾಧೀತ್ಪ ಘ್ರ 

ಶ್ರೀ ಅನಿಲ್‌ ಜಾಧವ್‌ 
ಪ್ರಥಮ ದರ್ಜೆ ಲೆಕ್ಕ ಸಹಾಯಕ 
ಶ್ರೀ ಶರಣಪ್ಪ 

ಪ್ರಥಮ ದರ್ಜೆ ಲೆಕ್ಕ ಸಹಾಯಕ 
ಶ್ರೀ ಎಂ.ಎಂ.ಮಿರ್ಜಾ 
ಮುಖ್ಯ ಲೆಕ್ಕಾಧಿಕಾರಿ 

ಶ್ರೀ ದೀಪಕ್‌ ಎ. ಮೂಡಲಗಿ 
ಲೆಕ್ಕ ಪರಿಶೋಧಕ 


ಶ್ರೀ ಎಸ್‌.ಆರ್‌. ಎಲಿಗಾರ್‌ 
ಲೆಕ್ಕಾಧಿಕಾರಿ 


ಈ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಗುತ್ತಿಗೆದಾರರ ವಿರುದ್ಧ ಕಿಮಿನಲ್‌ ಮೊಕದ್ದಮೆ 
ದಾಖಲಿಸುವುದರ ಜೊತೆಗೆ ಇವರುಗಳ ಹಾಗೂ ಇವರ ವಾರಸುದಾರರ ಸ್ಲಿವಾಸ್ತಿ ಹಾಗೂ ಚರಾಸ್ತಿಗಳನ್ನು 
ಪರಬಾರೆ ಮಾಡದಂತೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಹಾಗೂ ಇವರುಗಳು ಹೊಂದಿರುವ 
ಬ್ಯಾಂಕ್‌ ಖಾತೆಗಳನ್ನು ತಕ್ಷಣವೇ ಸ್ಥಗಿತಗೊಳಿಸಲು ನಿಯಮಾನುಸಾರ ಕುಮ ಜರುಗಿಸುವಂತೆ 
ವ್ಯವಸ್ಮಾಪಕ ನಿರ್ದೇಶಕರು, ಕರ್ನಾಟಿಕ ನೀರಾವರಿ ವಿಗಮ ನಿಯಮಿತ, ಇವರಿಗೆ ನಿರ್ದೇಶಿಸಲಾಗಿದೆ: 


ತ್ರ.ಸಂ ಗುತ್ತಿಣೆದಾರರ ಹೆಸೆರು 


1 ಶ್ರೀ ಎ.ವೈ.ಮುಲ್ಲಾ 


2 ಶ್ರೀ ಆರ್‌.ಬಿ.ಶೇಖ್‌ 


3- 


2 ಹಿಪ್ಪರಗಿ ಬ್ಯಾರೇಜ್‌ ಯೋಜನಾ ವಿಭಾಗ (ಹೆಚ್‌.ಬಿ.ಸಿ), ಅಥಣಿ, (ಬೆಳಗಾವಿ ವಲಯ); 
ನೀರಾವರಿ ಯೋಜನಾ ವಿಭಾಗ ಸಂ.1, ಕಲಬುರಗಿ (ಕಲಬುರಗಿ ವಲಯ) ಮತ್ತು ತುಂಗಭದ್ರಾ 
ಎಡದಂಡೆ ಕಾಲುವೆ ವಿಭಾಗ ಸಂ4 ಸಿರವಾರ (ಮುನಿರಾಬಾದ್‌ ವಲಯ) 
ವಿಭಾಗಗಳಲ್ಲಿ ಮಾವುದೇ ಟೆಂಡರ್‌ ಕರೆಯದೆ ಹಾಗೂ ಯಾವುದೇ ಕಾಮಗಾರಿಯನ್ನು 
ನಿರ್ವಹಿಸದೆ ನಕಲಿ ಬಿಲ್‌ ಗಳನ್ನು ಸೃಷ್ಟಿಸಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡ 
ಪ್ರಕರಣದಲ್ಲಿ ಸರ್ಕಾರದ ಆದೇಶ ಸ೦ಖ್ಯೆ: ಜಸಲಇ 65 ಸೇಇವಿ 2021, ದಿನಾ೦ಕ: 26.11.2021 
ರಲ್ಲಿ, ಈ ಕೆಳ್‌ಕೆಂಡಂತೆ ಶ್ರಮವಹಿಸಲಾಗಿದೆ: 


(ಅ) ಪುಸ್ತುತ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿ / 
ನೌಕರರ ವಿರುದ್ಧ ಶಿಸ್ತು ಕ್ರಮ ಬಾಕಿ ಇರಿಸಿ, ಸದರಿಯವರುಗಳನ್ನು ಕರ್ನಾಟಕ ನಾಗರಿಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು, 1957ರ ನಿಯಮ 10(1%ಬಿ), 
10(1(ಸಿ) ಹಾಗೂ 10(1(ಡಿ) ರನ್ನೆಯ ಸೇವೆಯಿಂದ ಅಮಾನತ್ತಿನಲ್ಲಿರಿಸಿ ಆದೇಶಿಸಲಾಗಿರುತ್ತದೆ: 


ಮತು, ಪದನಾಮ 
MESES 
ಮುಖ್ಯ ಲೆಕ್ಕಾಧಿಕಾರಿ, ಜಲ ನಿಗಮ ನಿಯಮಿತ, ಮ 
2 ಶ್ರೀ. ಶರಣಪ್ನ, ಮುಖ್ಯ ಲೆಕ್ಕಾಧಿಕಾರಿಗಳ ಕಛೇರಿ, ಕರ್ನಾಟಕ 
ಪ್ರಥಮ ದರ್ಜಿ ಸಹಾಯಕ ನೀರಾವರಿ ನಿಗಮ ನಿಯಮಿತ, ಧಾರವಾಡ 


. ೬] ಶೀಿಕೆಎಂಕೋಟಿ, ಲೆಕಪರಿಶೋಧನಾಧಿಕಾರಿ, ಆರ್‌ &ಿ ಆರ್‌ 
* | ಲೆಕ್ಕಾಧೀತ್ಮಕರು 


ವಿಭಾಗ, ಹಿಪ್ಪರಗಿ ಯೋಜನೆ, ಅಥಣಿ. 
(ಆ) ಈ ಅಕ್ರಮದಲ್ಲಿ ಭಾಗಿಯಾಗಿ ಪ್ರಸ್ತುತ ಜಲಸಂಪನ್ನ್ಮೂಲ ಇಲಾಖೆಯಿಂದ 
ವರ್ಗಾವಣೆಗೊಂಡು ಬೇರೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿ 
1 ನೌಕರರ ವಿರುದ ಶಿಸ್ತು ಕ್ರಮ ಬಾಕಿ ಇರಿಸಿ ಸದರಿಯವರುಗಳನ್ನು ಕರ್ನಾಟಕ ನಾಗರಿಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು, 1957ರ ನಿಯಮ 
10(1¥ಬಿ), 10(1ಸಿ) ಹಾಗೂ 10(1)ಡಿ) ರನ್ನಯ ಸೇವೆಯಿಂದ ಅಮಾನತಿನಲ್ಲಿರಿಸುವಂತೆ 
ಅವರುಗಳ ಮಾತೃ ಇಲಾಖೆಯಾದ ಆರ್ಥಿಕ ಇಲಾಖೆಗೆ ಸೂಚಿಸಲಾಗಿದೆ: 


ಶ್ರೀ. ಎಸ್‌.ಎಂ.ಸಾಜಿ, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ಕ ಪ್ರಥಮ ದರ್ಜಿ ಲೆಕ್ಕ ಸಹಾಯಕರು; ವಿಭಾಗ, ಧಾರವಾಡ (ಗ್ರಾಮೀಣಾಭಿವೃದ್ದಿ 


(ಸಗದು ನಿರ್ವಾಹಕರು) ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ) 

ಶ್ರೀ. ಸಂತೋಷ್‌ ಸದಲಗಿ, ಲೆಕ್ಕಾಧಿಕಾರಿ, 

ಲೆಕ್ಕಪರಿಶೋಧನಾಧಿಕಾರಿ, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ವಿಭಾಗ, ವಿಜಯಪುರ (ಗ್ರಾಮೀಣಾಭಿವೃದ್ದಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ) 


-4- 


(@) 


ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಕೆಳಕಂಡ ಅಧಿಕಾರಿ / ನೌಕರರ ವಾರಸುದಾರರ 


ಸ್ಮಿರಾಸ್ತಿ ಹಾಗೂ ಚರಾಸ್ತಿಗಳನ್ನು ಪರಬಾರೆ ಮಾಡದಂತೆ ನೋಂದಣಿ ಮತ್ತು ಮುದ್ರಾಂಕ 


ಇಲಾಖೆಗೆ ಮತ್ತು ಇವರುಗಳು 


ಹೊಂದಿರುವ ಬ್ಯಾಂಕ್‌ ಖಾತೆಗಳನ್ನು 


ತಕ್ಷಣವೇ 


ಸ್ಥಗಿತಗೊಳಿಸಲು ನಿಯಮಾನುಸಾರ ಕ್ರಮ ಜರುಗಿಸುವಂತೆ ಹಾಗೂ ಈ ಸೆಳಕಂಡವರುಗಳ 
ಪೈಕಿ ನಿಧನ ಹೊಂದಿರುವ ಶ್ರೀ ಕೆ.ಪ್ರಕಾಶ್‌, ಲೆಕ್ಕಾಧೀಕ್ಷಕರು ಇವರನ್ನು ಹೊರತುಪಡಿಸಿ ಉಳಿದ 
ಎಲ್ಲರ ವಿರುದ್ದ ಕ್ರಿಮಿನಲ್‌ ಮೊಕದ್ದಮೆ ದಾಖಲಿಸುವಂತೆ ವ್ಯವಸಾಪಕ ನಿರ್ದೇಶಕರು, 
ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಇವರಿಗೆ ನಿರ್ದೇಶಿಸಲಾಗಿದೆ: 


ಪು.ಸ | ಅಧಿಕಾರಿ / ನೌಕರರ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿದ್ದ ಹುದ್ದೆ 
i ಪದನಾಮ i§ 
1. ಶ್ರೀ. ಅಜಿತ್‌ ಕುಮಾರ್‌ ಹೆಗಡೆ, ಪ್ರಧಾನ ಮುಖ್ಯ ಲೆಕ್ಕಾಧಿಕಾರಿ, ಕೃಷ್ಣ ಭಾಗ್ಯ 
ಮುಖ್ಯ ಲೆಕ್ಕಾಧಿಕಾರಿ, ಜಲ ನಿಗಮ ನಿಯಮಿತ, ಅಲಮಟ್ಟಿ 
2. ಶ್ರೀ. ಶರಣಪ್ಪ, | ಮುಖ್ಯ ಲೆಕ್ಕಾಧಿಕಾರಿಗಳ ಕಛೇರಿ, ಕರ್ನಾಟಕ 
| ಪುಥಮ ದರ್ಜಿ ಸಹಾಯಕ ನೀರಾವರಿ ನಿಗಮ ನಿಯಮಿತ, ಧಾರವಾಡ 
ತಿ. ಶ್ರೀ ಕೆ.ಎಂ.ಕೋಟೆ, ಲೆಕ್ಕಪರಿಶೋಧನಾಧಿಕಾರಿ, ಆರ್‌ & ಆರ್‌ 
| ಲೆಕ್ಕಾಧೀಕ್ಷಕರು ವಿಭಾಗ, ಹಿಪ್ಪರಗಿ ಯೋಜನೆ, ಅಥಣಿ. 
4. ಶ್ರೀ. ಎಸ್‌.ಎಂ.ಕಾಜಿ, ಷೆಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ಪ್ರಥಮ ದರ್ಚಿ ಲೆಕ್ಕ ಸಹಾಯಕರು, ವಿಭಾಗ, ಧಾರವಾಡ (ಗ್ರಾಮೀಣಾಭಿವೃದ್ದಿ 
(ನಗದು ನಿರ್ವಾಹಕರು) ಮತು ಪಂಚಾಯತ್‌ ರಾಜ್‌ ಇಲಾಖೆ) 
5. ಶ್ರೀ. ಸಂತೋಷ್‌ ಸದಲಗಿ, ಲೆಕ್ಕಾಧಿಕಾರಿ, 
ಲೆಕ್ಕಪರಿಶೋಧನಾಧಿಕಾರಿ, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ವಿಭಾಗ, ವಿಜಯಪುರ (ಗ್ರಾಮೀಣಾಭಿವೃದ್ಧಿ 
K | ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ) 
6. ಶ್ರೀ. ಎ.ಎನ್‌.ರಾಮದಾಸ್‌ ಪ್ರಸ್ತುತ ನಿವೃತ್ತ 
2 ಮುಖ್ಯ ಲೆಕ್ಕಾಧಿಕಾರಿಗಳು 
7. ಶ್ರೀ. ಎಸ್‌.ಜಿ.ಹೊಳೆಪೃಗೋಳ್‌ ಪುಸ್ತುತ ನಿವೃತ್ತ 
ಲೆಕ್ಕಾಧಿಕಾರಿಗಳು, 
8. ಶ್ರೀ. ಹೆಚ್‌.ಎಂ.ಗಣೇಶ್‌ ಬಾಬು ಪುಷ್ತುತ ನಿವೃತ್ತ 
| ಲೆಕ್ಕಾಧಿಕಾರಿಗಳು, 
9. ಶ್ರೀ. ಸಿ.ಎಫ್‌. ಕೂಬಿಹಾಳ್‌, ಪುಸ್ತುತ ನಿವೃತ್ತ 
ಲೆಕ್ಕಾಧಿಕಾರಿ, 
ಕನೀವಿ ಕೇಂದ್ರ ಕಛೇರಿ, 
ಧಾರವಾಡ 
10. ಶ್ರೀ. ಪ್ರಕಾಶ್‌ ಶೆಟ್ಟಿ, | ಪುಸ್ತುತ ನಿವೃತ್ತ 
ಲೆಕಪರಿಶೋಧನಾಧಿಕಾರಿ, | 
11 ಶ್ರೀ. ರಘುರಾಮ್‌ ಪುಸ್ತುತ ನಿವೃತ್ತ 
ಲೆಕ್ಮಾಧೀಕ್ತಕರು. A 
12 ಶ್ರೀಮತಿ ಲಕಿ ಬಾಯಿ ಪುಸ್ತುತ ನಿವೃತ್ತ 
ಲೆಕ್ಯಾಧೀಕ್ಷಕರು. L 
13 ಶ್ರೀ. ವಿಜಯ್‌ ರಾವ್‌ ಪುಸ್ತುತ ನಿವೃತ್ತ 
ಪ್ರಥಮ ದರ್ಜಿ ಲೆಕ್ಕ 
ಸಹಾಯಕರು, 


|14 ಶ್ರೀ ಮನೋಹರ್‌ ಕುಲಕರ್ಣಿ ಪ್ರಸ್ತುತ ನಿವೃತ್ತ 
] ಪ್ರಥಮ ದರ್ಜಿ ಲೆಕ್ಕ 
ಸಹಾಯಕರು; 

15 ಶ್ರೀ. ಆರ್‌.ಜಿ.ರಾನಡೆ ಪ್ರಸ್ತುತ್ನನಿವೃತ್ತ 
ಪ್ರಥಮ ದರ್ಜಿ ಲೆಕ್ಕ 1 
ಸಹಾಯಕರು, 
16 ಶ್ರೀ. ಕೆ. ಪ್ರಕಾಶ್‌, ಪ್ರಸ್ತುತ ನಿಧನ 
ಲೆಕ್ಕಾಧೀಕ್ಷಕರು, 


ಈ) ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಗುತ್ತಿಗೆದಾರರ ವಿರುದ್ಧ ಶಿಮಿನಲ್‌ ಮೊಕದ್ಮಮೆ 
ದಾಖಲಿಸುವುದರ ಜೊತೆಗೆ ಇವರುಗಳ ಹಾಗೂ ಇವರ ವಾರಸುದಾರರ ಸ್ಥಿರಾಸ್ತಿ ಹಾಗೂ ಚರಾಸ್ತಿಗಳನ್ನು 
ಪರಬಾರೆ ಮಾಡದಂತೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಹಾಗೂ ಇವರುಗಳು ಹೊಂದಿರುವ 
ಬ್ಯಾಂಕ್‌ ಖಾತೆಗಳನ್ನು ತಕ್ಷಣವೇ ಸ್ಥಗಿತಗೊಳಿಸಲು ನಿಯಮಾನುಸಾರ ಕ್ರಮ ಜರುಗಿಸುವಂತೆ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಿಕ ನೀರಾವರಿ ನಿಗಮ ನಿಯಮಿತ, ಇವರಿಗೆ ನಿರ್ದೇಶಿಸಲಾಗಿದೆ: 


ಪ್ರ.ಸಂ ಗುತ್ತಿಗೆದಾರರ ಹೆಸೆರು 
- —— - 

I. ಶ್ರೀ. ಬಿ. ಜೆ. ಬುಡವಿ K 

2. ಶ್ರೀ ಬಸವರಾಜ್‌ ವೈ ಪಾಟೀಲ್‌ 
. 3. ಶ್ರೀ. ಮಹೇಶ್‌ ಎಸ್‌. ದಳವಾಯಿ 

4. ಶ್ರೀ ಮೊಹಮ್ಮದ್‌ ಇಸ್ಮಾಯಿಲ್‌ 

5. ಶ್ರೀ. ರಾಜು ಜ್ಯೋತಿ ಬಂಡಿಗೆ 

6. [3 ರಾಜು ಎಂ ದೊಡ್ಡಬೊಮನ್ನವರ್‌ 


೫) ಈ ಪ್ರಕರಣದಲ್ಲಿ ಪ್ರಸ್ತುತ 08 ಆಪಾದಿತರ ವಿರುದ್ದ 05 ಪ್ರಕರಣಗಳನ್ನು (ಎಫ್‌.ಐ.ಆರ್‌) 
ದಾಖಲಿಸಲಾಗಿದ್ದು, ಈ ಷೈಕಿ ಎರಡು ಪ್ರಕರಣಗಳು ಸಿಐಡಿ ಫಟಕ, ಬೆಂಗಳೂರು ಇಲ್ಲಿ 
ತನಿಖೆಯಲ್ಲಿರುತ್ತವೆ (ಎಫ್‌.ಐ.ಆರ್‌ನಂ: 0350/2021, ದಿನಾಂಕ: 22.10.2021 ಮತ್ತು 0379/2021 
ದಿನಾಂಕ: 29.11.2021) ಹಾಗೂ ಉಳಿದ ಮೂರು ಪ್ರಕರಣಗಳು (0015/2021, ದಿನಾಂಕ: 26.11.2021, 
0016/2021, ದಿನಾಂಕ: 26.11.2021 ಮತ್ತು 0026/2021, ದಿನಾ೦ಕ: 09.12.2021) ಜಿಲ್ಲಾ ಅಪರಾಧ 
ಪೊಲೀಸ್‌ ಠಾಣೆ, ಬೆಳಗಾವಿ ಹಾಗೂ ಜಿಲ್ಲಾ ಅಪರಾಧ ಪೊಲೀಸ್‌ ಠಾಣೆ" ಕಲಬುರಗಿ ಇಲ್ಲಿ 
ತನಿಖೆಯಲ್ಲಿರುತ್ತದೆ. 


KN 


3) ಪ್ರಕರಣದಲ್ಲಿ ಭಾಗಿಯಾಗಿ ನಿವೃತ್ತಿ ಹೊಂದಿರುವವರ ವಿರುದ್ಧ ನ್ಯಾಯಾಲಯದಲ್ಲಿ ಸಿವಿಲ್‌ 
ದಾವೆಯನ್ನು ದಾಖಲಿಸುವ ಪ್ರಕಿಯೆ ಚಾಲ್ತಿಯಲ್ಲಿರುತ್ತದೆ. 


9) ಸ್ವತಂತ್ರ ಚಾರ್ಟರ್ಡ್‌ ಅಕೌಂಟೆಂಟ್‌ ಸಂಸ್ಥೆಗಳಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ 
ಲೆಕ್ಕಪರಿಶೋಧನೆಯನ್ನು ಕೈಗೊಳ್ಳಲು ಕ್ರಮ ಜರುಗಿಸಲಾಗಿದೆ. 


-6- 


5) ಕಾರ್ಯಪಾಲಕ ಇಂಜಿನಿಯರ್‌, ಕನೀನಿನಿ. ಐಸಿವಿ ವಿಭಾಗ, ಕಲಬುರಗಿ ವಿಭಾಗಕೆೆ ಸಂಬಂಧಿಸಿದ 
ಹಣ ದುರಪಯೋಗ ಪ್ರಕರಣದಲ್ಲಿ ಆರೋಪಿತರಲ್ಲಿ ಒಬ್ಬರಾದ ಶೀ ಬಿ.ಜಿ.ಬುಡವಿ, ಗುತ್ತಿಗೆದಾರರು 
ರೂ.82,29,742/- ಗಳನ್ನು ಡಿಡಿ ಮೂಲಕ ವ್ಯವಸ್ಥಾಪಕ ನಿರ್ದೇಶಕರು, ಕನೀವಿವಿ, ನೊಂದಾಯಿತ 
ಕಚೇರಿ, ಬೆಂಗಳೂರು ಇವರಿಗೆ ಸಲ್ಲಿಸಿರುತ್ತಾರೆ. ಸದರಿ ಮೊತ್ತವು ದಿನಾ೦ಕ: 18.01.2022 ರಂದು ನಿಗಮದ 
ಖಾತೆ ಜಮೆಯಾಗಿರುತ್ತದೆ. ' 


6) ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರ್ಥಿಕ ಇಲಾಖೆಯ 04 ಆಪಾದಿತರ ಪೈಕಿ 
ಶ್ರೀ "ಎಂ.ಎಂಮಿರ್ಜಾ, ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಶ್ರೀ ದೀಪಕ್‌ ಎ ಮೂಡಲಗಿ, 
ಲೆಕ್ಕಪರಿಶೋಧನಾಧಿಕಾರಿ ಇವರುಗಳನ್ನು ಆರ್ಥಿಕ ಇಲಾಖೆಯ ಆದೇಶ ಸ೦ಖ್ಯೆ: ಆಇ 41 ರಾಲೆಪ 202, 
ದಿನಾಂಕ: 15.02.2022 ರಲ್ಲಿ ಸೇವೆಯಿಂದ ಅಮಾನತ್ತುಗೊಳಿಸಿರುತ್ತಾರೆ. ಉಳಿದಂತೆ ಇನ್ನು ಇಬ್ಬರು 
ಆಪಾದಿತರುಗಳನ್ನು ಅಮಾನತ್ತುಗೊಳಿಸುವ ಪ್ರಸ್ತಾವನೆಯು ಪ್ರಗತಿಯಲ್ಲಿರುತ್ತದೆ. 


7 ಮುಂದುವರೆದು ಈ ಬಗ್ಗೆ ಹೆಚ್ಚಿನ ತನಿಖೆಗಾಗಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 
ವ್ಯಾಪ್ತಿಯಲ್ಲಿರುವ ಎಲ್ಲಾ ವಿಭಾಗ ಹಾಗೂ ಅಧೀನ ಕಛೇರಿಗಳ ವ್ಯಾಪ್ತಿಯಲ್ಲಿ ಜರುಗಿರಬಹುದಾದ 
ಅವ್ಯವಹಾರದ ಕುರಿತಂತೆ ಸಮಗ್ರವಾಗಿ ಪರಿಶೀಲಿಸಿ, ವಿವರವಾದ ತನಿಖೆ ನಡಸಿ ಸರ್ಕಾರಕ್ಕೆ ವರದಿ 
ಸಲ್ಲಿಸಲು ಸರ್ಕಾರದ ಆದೇಶ ಸಂಖ್ಯೆ: ಜಸಂಇ 65 ಸೇಇವಿ 2021, ದಿನಾ೦ಕ: 10.12.2021 
ರಲ್ಲಿ, ಪ್ರಕರಣವನ್ನು ಜಲಸಂಪನೂಲ ಇಲಾಖೆಯ ವಿಚಕ್ಷಣಾ ದಳಕ್ಕೆ ವಹಿಸಿ ಆದೇಶಿಸಲಾಗಿರುತ್ತದೆ. 


STATEMENT SHOWING BILL VERIFICATION DETAILS PERTAINING TO EE, IPC DIVISION, KALBURGI, 


CHIEF ENGINEER, KNNL, IRRIGATION PROJECT ZONE, KALABURGI. 


7 


1 + 
Vouc 
CBR No/ Name of Bill Amount Cheque amount Cheque her J ವ Ls Status of | Complainant Remarks 
Date Agency (In Rs.) {In Rs.) No/ Date | No/ FIR the case Name 
Date 
8860 / B J BUDAVI 59,07,604.00 47,68,776.00 | 683982 / 1/ Recieved from 
15.03.16 » 25.04.16 | 25.04 f Contractor vide DD 
.16 No.,884464 dated: 
12.01.2022 of 
Canara Bank, 
Belagavi amounting 
to Rs,47,68,776/- 
--VOUCHERS 
AVAILABLE-- 
2 8859/ Basavaraj Y 54,03,373.00 45,26,909.00 | 683983 / 2/1 Vouchers available 
15.03.16 Patil 25.04.16 | 25.04 
ವ 16 | 0026/2021- |p, . 
3 88587 Mahesh S 62,15,929.00 52,29,766.00 | 6839847 | 37 | 09.12.2021 | Panchana Vouchers available 
15.03.16 Dalawai 25.04.16 | 25.04 Police Re SURYAKANTH 
- : 16 Inspector, Y District | "- gecutive 
4 9735 / Mahesh S 27,62,765.00 25,83,452.00 | 474667 17 CIN, Special Crime Engineer Vouchers available 
31.03.17 Dalawai 22.08.17 | 22.08 | Crime Police Police 9008716959 
17 Station, Station, 
5 F347 Basavaraj Y 42,67,071.00 35,85,701.00 | 474677 | 27 Kalaburgi | Kalaburgi. Vouchers available 
31.03.17 Patil 22.08.17 | 22.08 
97 
6 9736 1 B J BUDAVI 37,02,455.00 34,60,971.00 | 474681 3/ Recieved from 
31.03.17 22.08.17 | 22.08 Contractor vide DD 
Wy ಸ ‘| 17 $ No.884465 dated: 
12.01.2022 of 
Canara Bank, 
py PY p Belagavi amounting 
to Rs.34,60,971/-. 
~-VOUCHERS 
AVAILABLE-- 
Total | 2,82,53,197.00 | 2,45,55,575.00 


STATEMENT SHOWING BILL VERIFICATION DETAILS PERTAINING TO EE, KNNL, HBC DIVISION, ATHANL, 4 


ZONE: CHIEF ENGINEER, KNNL, IRRIGATION (NORTH) ZONE, BELAGAVI. 
si. CBR No/ Name of Bill Amount Cheque amount Cheque [ve FIR No / Date & ನ ಫಸ Remarks 
No. Date % Agency (in Rs.) (ln fel No / Date | Date Place of jp: ps Name 
1 78757 | RajuM 1,02,72,135.00 ಕ 32,508.00 | 5706147 1287 005/202- SKK Vouchers Seized. 
15/0211 | Doddabomanna 31.03.17 | 31.03.17 | 26.11.2021, Jaliberi, 
7 var District CEN Original | Executiv 
2 3557 | RajuM 75,43,729.00 68,66,948:00 | 5707397 17 —] Police Station, | Vouchers e Vouchers Seized. 
09/07/1 | Doddabomanna 10.08.17 | 10.08.17 Belagavi. & other | Enginee 
7 var documen | r, HBC 
ts Seized | division, 
by CEN, | Athani. 
3 10078 7 | Mohammed 2,01,50,770.00 1,97,27,608.00 | 8760397 7187 001672021 | ‘Special [SrHKK Vouchers Seized. 
31/03/1 | Ismail 31.03.18 | 31.03.18 26.11.2021, Crime | Jaliberi, 
8 District CEN Police Executiv 
Police Station, Station, e 
Belagavi. Belagavi | Enginee 
p r, HBC 
division, 
Athani, 
Sub-Total-A 3,79,66,634.00 | 3,60,27,064.00 
4 73727 AY Mulla 1,86,33,946.00 1,79,09,884.00 | 8762887 487 Additional ಮ 
14.02.19 kB 25.02.19 | 25/2/19 statement Vouchers not available 
510877 AY Mulla 1,96,75,864.00 | 1,85,11,314.00 | 8763577 307 submitted to F 
30.03.19 24.06.19 | 24.06.19 | CID, Behgaluru Vouchers not available 
against FIR Sl Sanjiv Kumar 
¢ 57847 RB Shekh 375,0458780 25745753500 | TAST7 207 |, bn dra Sing 
"| 16.12.19 17.12.19 | 17.12.19 |* R h t available 
| 22.10.2021 vide Yoyehes not'ayal 
737887 AY NIG 310,73,114.00 | 2,88,37,94500| A757 | 357} this office letter Vouchers Seized. 
16.12.19 23.01.20 | 23/01/2 | No.6827 dated: 
0 12.01.2022 & 


8 744/ R B Shekh 1,69,46,585.00 1,44,82,868.00 | 171606 / 6/ Original ? Vouchers Seized. 
03.06.20 " + | 08.06.20 | 08.06.20 | vouchers and 1 
J ll other 
K 74357 AVMulla | 1,59,01,325.00 7,35,39,056.00 | 171607 1 77 | documents Vouchers Seized. 
03.06.20 08.06.20 | 08.06.20 seized by CID, 
Bengaluru. 
Investigation is 
under process. 
L I ; J [2 Wl. -] 
Sub-Total-B 13,37,35,815.00 12,38,20,820.00 
10 3570 / AY Mulla 7,55,37,530.00 | 1,44,16,000.00 | 2143731 31/ 0340/2021- Transfer to CID, sri 
03.11.20 07.11.20 | 07.11.20 22.10.2021, Bengaluru vide ACP YVaradaraj 
Police Sub- letter No.6625/2021 uNS, 
Inspector, Sub- dated: 18.12.2021. Chief 
Urban Police Accounts | voucher. 
Station, Officer82 ಹಂಪ * 
Dharwad. Now, 77671200 ila 
investigation 
handover to CID, 
Bengaluru. 
11 S77 TRE Shekh T7118,758.00 | 1,45,73,000.00 | 2145741 327 034072021- Transfer ocd, | SH | "1 
03.11.20 07.11.20 | 07.11.20 22.10.2021, Bengaluru vide ACP | Varadaraj 
Police Sub- letter No.6625/2021 uNS, 
Inspector, Sub- dated: 18.12.2021. Chief 
Urban Police Accounts 
Station, Officer ಸ 
Dharwad. Now, 82776712 ಸಫಲ 
Investigation 00 
handover to CID, 
§ Bengaluru. 
, 3 
Sub-Totat-C 3,24,54,286.00 | 2,89,89,000.00 
3 5 % | 
Grand Total (A+B+C) 20,41,56,735.00 18,88,36,884.00 


STATEMENT SHOWING BILL. VERIFICATION DETAILS PERTAINING TO EE, KNNL, NO.4, CANAL DIVISION, SIRWAR. 


{ NE: CHIEF ENGINEER, KNNL, ICZ, MUNIRABAD. 
4 Sl, + + Complaina + 
N|  CBRNo/ Hams ph hs Bill Amount Cheque Amount | Cheque No/ | Voucher No/ Bs nt Remarks 
[ Date 3 (In Rs.) (in Rs.) Date Date Nam 
y case 
1 41957 Basavaraj Y 30,80,669.00 27,74,947.00 0077757 17 
30/09/ Patil 4 14.01.16 14.01.16 Vouchers not 
15 available 
2 41547 Basavaraj Y 48,78,587.00 43,94,92700 007776 7 27 ) aR N 
30/09/ Patil 14.01.16 14.01.16 oughers ೧0 
15 available 
3 41961 Basavaraj Y 35,39,883.00 31,96,479.00 0077777 37 AER 
30/09/ Patil 14.01.16 14.01.16 Quchers Not 
15 available 
4 41937 Basavaraj Y 32,90,981.00 23,42,807.00 077787 47 A i 
30/091 Patil y 14.01.16 14.01.16 Vouchers no 
15 available 
5 26631 Basavaraj Y 36,69,062.00 33,23,765.00 007870 1 1/ Vouchers not 
30/071 Patit 04.08.16 04.06.16 0379/2021- Sri Ramesh available 
16 29.11.2021, | Investigati Valyapur, 
[ 07 BasavaraiY 534770 7700 57 7 J ರ on under | Executive VOUCHERS 
31/03/ Patil 31.03.47 | 31.03.17 | Spector process | Engineer) SEIZED 
17 nD oy ME ಸ 
7 7 BasavaraY 3737800 2577507 277 ಮ | en [VOUCHERS 
31/03/ Patil 31.03.17 31.03.17 4 5 nhs SEIZED 
{7 Dharwad Sirwar 
F] 407/ Raju Jyotiba 50,35,517.00 47,28,351.00 555587 27 N 
24/041 Bandig 22.08.17 | 22.08.17. Vouchers not 
17 AR available 
9 838 / Basavaraj Y 36,55,851.00 32,78,180.00 55559 7 37 | 
31/10/ Patil | 22.08.17 22.08.17 | Vouchers not 
17 pe available 
10 97077 Raju Jyotiba 88,60,019.00 86,73,833.00 52039 7 27 y VOUCHERS 
261031 Bandig ; 28.03.18 28.03.18 SEIZED 
18 e " 
14 $7087 Raju Jyotiba 95,12,686.00 93,12,919.00 652039 7 37 VOUCHERS 
26103/ Bandig & 28.03.18 28.03.18 SEIZED 
18 e 
——— —| 
Total | 5,11,10,854.00 | 4,76,90,662.00 


